HENT OFKERALA 


Kerala Gazette No. 24 dated 16th June 2020 . 


PART I 


Section iii 


सत्यमेव जयते 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಎ ) ಇಲಾಖೆ 


ಅಧಿಸೂಚನೆ 


2018 ಮಾರ್ಚ್ 31, 


ನಂಬ್ರ 5904 / ಲೆಗ್ , ಎ 1 / 2018/ ಕಾನೂನು. 


ತಿರುವನಂತಪುರಂ, 


1193 ಮೀನ 17/. 
1940 ಚೈತ್ರ 10. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. ವಿಧಾನಸಭೆಯು ಮಂಜೂರುಮಾಡಿದಂತಹ 
ಮಸೂದೆಗೆ 2018 ಮಾರ್ಚ್ 31 ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಬಿ . ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ 


G, 54 /2018/ GPC. 


45 


2 


2018 ರ 7 ನೇ ಅಧಿನಿಯಮ 


2018ರ ಕೇರಳ ಹಣಕಾಸಿಗೆ ಸಂಬಂಧಿಸಿದ ಹೊಣೆಗಾರಿಕೆ ( ತಿದ್ದುಪಡಿ) ಅಧಿನಿಯಮ 


2003 ರ ಕೇರಳ ಹಣಕಾಸಿಗೆ ಸಂಬಂಧಿಸಿದ ಹೊಣೆಗಾರಿಕೆ ಅಧಿನಿಯಮವನ್ನು ಮತ್ತಷ್ಟು 

ತಿದ್ದುಪಡಿಮಾಡುವುದಕ್ಕಿರುವ 


ಒಂದು 


ಅಧಿನಿಯಮ 


ಪೀಠಿಕೆ -2003 ರ ಕೇರಳ ಹಣಕಾಸಿಗೆ ಸಂಬಂಧಿಸಿದ ಹೊಣೆಗಾರಿಕೆ ಅಧಿನಿಯಮವನ್ನು 
ಇನ್ನು ಮುಂದಿನ ಅಗತ್ಯಗಳಿಗೆ ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದಲೂ 


ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು : 


2 . 


1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧಿನಿಯಮವನ್ನು 2018 ರ ಕೇರಳ 
ಹಣಕಾಸಿಗೆ ಸಂಬಂಧಿಸಿದ ಹೊಣೆಗಾರಿಕೆ ( ತಿದ್ದುಪಡಿ) ಅಧಿನಿಯಮವೆಂದು ಕರೆಯಬಹುದು. 

( 2) ಇದು 2017 ಏಪ್ರಿಲ್ 1 ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

4 ನೇ ವಿಭಾಗದ ತಿದ್ದುಪಡಿ. - 2003 ರ ಕೇರಳ ಹಣಕಾಸಿಗೆ ಸಂಬಂಧಿಸಿದ 
ಹೊಣೆಗಾರಿಕೆ ಅಧಿನಿಯಮ ( 2003 ರ 29 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು) ದ 4 ನೇ ವಿಭಾಗದಲ್ಲಿ, ( 2) ನೇ ಉಪ-ವಿಭಾಗದ ಬದಲು, ಈ ಕೆಳಗಿನ 
ಉಪ- ವಿಭಾಗವನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 

(2) ವಿಶಿಷ್ಟವಾಗಿ ಹಿಂದೆ ಹೇಳಿದ ನಿಬಂಧನೆಗಳ ಸಾಮಾನ್ಯಾನ್ವಯಕ್ಕೆ ಭಂಗಬರದಂತೆ, 
ಸರಕಾರ ಕಂದಾಯ ಕೊರತೆಯನ್ನು 2017-2018ರಿಂದ 2019-2020ರ ವರೆಗಿನ ಕಾಲಾವಧಿಯಲ್ಲಿ 
ಪೂರ್ಣವಾಗಿ ಇಲ್ಲದಂತೆ ಮಾಡುವುದು , 

( ಎ) ಕಂದಾಯ ಹೆಚ್ಚಳ ಹೆಚ್ಚಿಸಿಕೊಂಡು ಮತ್ತು ಆ ಮೊತ್ತವನ್ನು ಆಸ್ತಿಗಳಿಗಿಂತ 
ಹೆಚ್ಚಿರುವ ಬಾಧ್ಯತೆಗಳನ್ನು ಕೊಟ್ಟು ಮುಗಿಸಲು ಉಪಯೋಗಪಡಿಸುವುದು; 


46 


3 


ಕಡಿಮೆ 


ಆಗಿದ್ದಲ್ಲಿ 


0.25 


( ಬಿ) 2017-2018ರಿಂದ 2019-2020ರ ವರೆಗಿನ ಕಾಲಾವಧಿಯಲ್ಲಿ ಹಣಕಾಸಿಗೆ 
ಸಂಬಂಧಿಸಿದ ಕೊರತೆಯನ್ನು ರಾಜ್ಯದ ಒಟ್ಟು ದೇಶೀಯ ಉತ್ಪನ್ನದ 3 ಶೇಕಡಾವಾಗಿ 
ನೆಲೆನಿಲ್ಲಿಸುವುದು; 

ಟಿಪ್ಪಣಿ.-(i) ಯಾವ ವರ್ಷಕ್ಕಾಗಿ ಸಾಲಪಡೆಯುವಿಕೆಯ ಪರಿಮಿತಿಯನ್ನು 
ನಿಗದಿಪಡಿಸಬೇಕಾಗಿರುವುದೋ ಅದರ ನಿಕಟಪೂರ್ವ ವರ್ಷದಲ್ಲಿ ರಾಜ್ಯದ ಒಟ್ಟು ದೇಶೀಯ 
ಉತ್ಪನ್ನ, ಸಾಲ ಎಂಬಿವುಗಳು ತಮ್ಮೊಳಗಿನ ಅನುಪಾತವು 25 ಶೇಕಡಾ ಅಥವಾ ಅದಕ್ಕಿಂತ 

ಇದರೊಂದಿಗೆ ಶೇಕಡಾ ಅಧಿಕ ಕಡಿತಕ್ಕೆ ರಾಜ್ಯವು 
ಅರ್ಹವಾಗಿರುವುದಾಗಿದೆ; 

(ii) ಯಾವ ವರ್ಷಕ್ಕಾಗಿ ಸಾಲಪಡೆಯುವಿಕೆಯ ಪರಿಮಿತಿಯನ್ನು 
ನಿಗದಿಪಡಿಸಬೇಕಾಗಿರುವುದೋ ಅದರ ನಿಕಟಪೂರ್ವ ವರ್ಷದಲ್ಲಿ ಬಡ್ಡಿ ಪಾವತಿಯು ಕಂದಾಯ 
ವರಮಾನದ 10 ಶೇಕಡಾ ಆಥವಾ ಅದಕ್ಕಿಂತ ಕಡಿಮೆ ಆಗಿದ್ದಲ್ಲಿ, ರಾಜ್ಯದ ಒಟ್ಟು ದೇಶೀಯ 
ಉತ್ಪನ್ನದ 0.25 ಶೇಕಡಾ ಅಧಿಕ ಸಾಲ ಪರಿಮಿತಿಗೆ ರಾಜ್ಯವು ಪುನಃ ಅರ್ಹವಾಗುವುದಾಗಿದೆ; 

( iii ) ಮೇಲೆ ಹೇಳಿದ ಮಾನದಂಡಗಳಲ್ಲಿ ಯಾವುದೇ ಒಂದನ್ನು 
ಪಾಲಿಸಲ್ಪಡುವುದಾದಲ್ಲಿ ಪ್ರಸ್ತುತ ಕಡಿತಗಳಲ್ಲಿ ಯಾವುದೇ ಒಂದನ್ನು ಪ್ರತ್ಯೇಕವಾಗಿಯೋ ಅಥವಾ 
ಎರಡನ್ನೂ ಪಾಲಿಸಲ್ಪಡುವುದಾದಲ್ಲಿ ಪ್ರಸ್ತುತ ಕಡಿತಗಳೆರಡನ್ನೂ ಒಟ್ಟಾಗಿಯೋ ರಾಜ್ಯಕ್ಕೆ 
ಗಳಿಸಬಹುದಾಗಿದೆ. ಈ ರೀತಿಯಲ್ಲಿ ರಾಜ್ಯಕ್ಕೆ ಒಂದು ನಿಗದಿತ ವರ್ಷದಲ್ಲಿ ಗರಿಷ್ಠ ಹಣಕಾಸು 
ಕೊರತೆ 

ರಾಜ್ಯದ ಒಟ್ಟು ದೇಶಿಯ ಉತ್ಪನ್ನ ಎಂಬಿವುಗಳು ತಮ್ಮೊಳಗಿನ ಅನುಪಾತವು 3.5 
ಶೇಕಡಾದಷ್ಟು ಆಗಬಹುದು; 

(iv ) ಸಾಲ ಪರಿಮಿತಿಯನ್ನು ನಿಗದಿಪಡಿಸಬೇಕಾದ ವರ್ಷದಲ್ಲಿಯೂ ಮತ್ತು 
ಅದರ ನಿಕಟಪೂರ್ವ ವರ್ಷದಲ್ಲಯೂ ಕಂದಾಯ ಕೊರತೆಯು ಇಲ್ಲದಂತಾಗುವ ಸನ್ನಿವೇಶದಲ್ಲಿ 
ಮಾತ್ರ ಅಧಿಕ ಪರಿಮಿತಿಗೆ ಪ್ರಸ್ತುತ ಕಡಿತಗಳಲ್ಲಿ ಯಾವುದೇ ಒಂದು ಅಥವಾ ಎರಡೂ 
ಒಟ್ಟಾಗಿ ರಾಜ್ಯಕ್ಕೆ ಲಭಿಸುವುದು. 

ಈ ರೀತಿ ಲಭಿಸುವಂತಹ ಅಧಿಕ ಫಿಸ್ಕಲ್ ಸ್ಪೇಸ್ ಕೇಂದ್ರಾವಿಷ್ಕತ ಯೋಜನೆಗಳ 
ರಾಜ್ಯದ ಪಾಲಿಗಾಗಿ ವಿನಿಯೋಗಿಸತಕ್ಕದ್ದಾಗಿದೆ. 

( ಸಿ ) 2017-2018 , 2018-2019 , 2019-2020 ಎಂಬೀ ವರ್ಷಗಳಲ್ಲಿ 
ರಾಜ್ಯದ ಒಟ್ಟು ಸಾಲಬಾಧ್ಯತೆಯನ್ನು ರಾಜ್ಯದ ಒಟ್ಟು ದೇಶೀಯ ಉತ್ಪನ್ನದ ಅನುಕ್ರಮ 30.40 
ಶೇಕಡಾ 30.01 ಶೇಕಡಾ ಹಾಗೂ 29.67 ಶೇಕಡಾ ಎಂಬೀ ಕ್ರಮಕ್ಕೆ ಕಡಿಮೆಗೊಳಿಸುವುದು; 

ಮಾಡತಕ್ಕದ್ದು.” . 


47 


